ಒಂದು ಜಗತ್ತನ್ನು 


ನೋಡುವುದು: ವಿಜ್ಞಾನ ಶಿಕ್ಷಣದಲ್ಲಿ 


ಹಲವು ರೂಪಕಗಳನ್ನು 
ಬಳಸು ಸುವುದು 


ಕೆ.ಕೆ. ಮಸೂದ್‌, ರೋಹಿತ್‌ ಮೆಹ್ತಾ, ಪುಣ್ಯ ಮಿಶ್ರ 


ಹೊಸ ಪರಿಕಲ್ಪನೆಗಳು 

ಮತ್ತು ವಿಚಾರಗಳನ್ನು ನಾವು 
ಅರ್ಥಮಾಡಿಕೊಳ್ಳುವಲ್ಲ ರೂಪಕಗಳು 
ಮಹತ್ವದ ಪಾತ್ರವನ್ನು ವಹಿಸುತ್ತವೆ. 
ಶಕ್ತಿಯನ್ನು ಬೋಧಿಸುವುದನ್ನು 
ಕುರಿತು ನಡೆಸಿದ ವಿಷ್ಞಾನ 

ಶಿಕ್ಷಣ ಸಂಶೋಧನೆಯಲ್ಲನ 
ಒಳನೋಟಗಳನ್ನು ಬಳಸಿ, 

ಇಂದಿನ ಶುಷ್ಣ, ಅಮೂರ್ತ 

ಹಾಗೂ ಸಂಕೀರ್ಣ ವಿಜ್ಞಾನ 
ಪರಿಕಲ್ಪನೆಗಳನ್ನು, ಹಲವಾರು 
ರೂಪಕಗಳ ಬಳಕೆಯ ಮೂಲಕ 
ವಿದ್ಯಾರ್ಥಿಗಳಗೆ ಯಾವ 

ರೀತಿಯಲ್ಲ ಹೆಚ್ಚು ಲವಲವಿಕೆಯಿಂದ 
ಆಸಕ್ತಿಪೂರ್ಣವಾಗಿ ಹಾಗೂ 
ಮೌಲ್ಲಯುಕ್ತವಾಗಿ ಪ್ರಸ್ತುತಪಡಿಸಲು 
ಸಾಧ್ಯ ಎನ್ನುವುದನ್ನು ಈ 
ಲೇಖನವು ಸ್ರಷ್ಟಪಡಿಸುತ್ತದೆ. 


"ನಾವು ಯಾವುದಕಸುಗುಣವಾಗಿ 
ಯೋಜಿಸುತ್ತೇವೋ ಮತ್ತು 
ಕಾರ್ಯನಿರ್ವಹಿಸುತೇವೋ ಆ ಸಮ್ಮ 
ಸಾಮಾನ್ಯ: ಪರಿಕಲ್ಪನಾ ಪ್ಯವಕ್ಷೆಯ 
ಮೂಲಭೂತವಾಗಿ ರೂಪಕ ಸರೂ 
ದ್ರಾಗಿರುತುದೆ”. - ಜಾರ್ಜ್‌ ರ . 


“ಮರಳ ಕಣದೊಳಗೆ ಇಡೀ ಜಗವನೇ 
ವೀಕ್ಷಿಸಲು. ಕಾಡು ಹೂವಿನಅ ಷರ್ಗವನೆ 
ಕಾಣಲು, ಹಿಡಿದಿಡು ಅನಂತತೆಯ ಖಿನ್ನ 
ಅಂ೦ಗ್ಯೆಯಲಅ ಸೆರೆ ಹಡಿ ಅನಂತಕಾಲವನೇ 
ಏಶೈೈಕ ತಾಸಿಸಆ'” - ವಿಅಯಂ ಬ್ಲೇಕ್‌ 


ಹೊಸ ವಿಷಯವೊಂದನ್ನು ನಾವು ಹೇಗೆ 
ಕಲಅಯುತ್ತೇವೆ? ನಮಗೆ ಈಗಾಗಲೇ 
ತಿಆದಿರುವ ವಿಷಯಗಳ ಹಿನ್ನೆಲೆಯಲ್ಲ 
ಮಾತ್ರವೇ ನಾವು ಹೊಸ ವಿಷಯವೊಂದನ್ನು 
ಅರ್ಥ ಮಾಡಿಕೊಳ್ಳುವುದು ಸಾಧ್ಯ ಎಂದು 
ವಾದಿಸಬಹುದು. ರೂಪಕಗಳ ಸಾರತತ್ವ ಇದೇ 
ಆಗಿದ್ದು ನಾವು ಅಮೂರ್ತ ವಿಚಾರಗಳನ್ನು 
ಅರ್ಥಮಾಡಿಕೊಳ್ಳಲು ಪಯತ್ನಿಸಿದಾಗ 

ಈ ವಾದವು ವಿಶೇಷವಾಗಿ ಮಹತ್ತ್ವ 
ಪೂರ್ಣವಾಗುವುದು. ಉದಾಹರಣೆಗೆ, 


Hoecrompee HowopHaNngom 


ಸಂಕೀರ್ಣ ಮೂಲಭೂತ ಪರಿಕಲ್ಲನೆಯಾದ 
ಶಕ್ತಿಯ ವಿಷಯವನ್ನು ಗಮನಿಸಿ. ವಿವಿಧ 
ವಿಜ್ಞಾನ ವಿಭಾಗಗಳಕಲ್ಲ ಇದನ್ನು ನೋಡಲು 
ಬೇರೆ ಬೇರೆ ಎನ್ನುವ ರೀತಿಯಲ್ಲಿ 
ಚರ್ಚಿಸಲಾಗಿರುತ್ತದೆ. ಇಲ್ಲರುವ ಸವಾಲೆಂದರೆ 
ಈ ಅಮೂರ್ತ ವಿಷಯವನು ್ನಿ ವಿದ್ಯಾರ್ಥಿಗಳು 
ಈಗಾಗಲೇ ತಿಆದಿರುವ RA ER 
ವಿಷಯದೊಂದಿಗೆ ಜೋಡಿಸುವುದು, ಆದರೂ 
ಅದನ್ನು ಏಕಮಾನವಾಗಿ ಹಾಗೂ ತೀರ 
ಸರಳವಾಗಿ ಅರ್ಥೈಸುವುದು ಆಗದಂತೆ 
ನೋಡಿಕೊಳ್ಳುವುದು. 


ಶಿಕ್ಷಕರಿಗೆ ತಿಆದಿರುವಂತೆ, ಮಾನವನಿಗೆ 
ಏನನ್ನಾದರೂ ಕಲಅಸುವುದು ರೋಬಾಟ್‌ 
ಅಥವಾ ಕಂಪ್ಯೂಟರ್‌ಅನ್ನು ಪ್ರೋಗ್ರಾಮ” 
ಮಾಡಿದಂತಲ್ಲ. ರೋಬಾಟ್‌ 

ಅಥವಾ ಕಂಪ್ಯೂಟರ್‌ಗಳಗೆ ವಾವು 
ಮಾಡಬೇಕಾಗಿರುವುದು ನಿಬರವಾದ 
ಸೂಚನೆಗಳನ್ನು ನೀಡುವುದಷ್ಟೇ. ಅದರಲ್ಲ 
ವ್ಯಾಖ್ಯಾನಗಳಗೆ ಅಥವಾ ಕಲ್ಪನೆಗಳಗೆ 
ಅಥವಾ ಪರ್ಯಾಯ ಪರಿಕಲ್ಪನೆಗಳಗೆ 
ಇಲ್ಲವೇ ತಪ್ಪು ಪರಿಕಲ್ಲನೆಗಳಗೆ 
ಅವಕಾಶವಿರುವುದಿಲ್ಲ. 


ಐ ವಂಡರ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್ಸ್‌, ಆಗಸ್ಟ್‌ 20೦21| 53 


54 


ತಾಂತ್ರಿಕ ತೊಂದರೆಗಳು ಅಥವಾ ತಪ್ಪುಗಳು 
ಇಲ್ಲವಾದಲ್ಲ ನಾವು ಅವುಗಳಗೆ ಏನನ್ನು 
ಹೇಳದ್ದೇವೋ ಅದನ್ನು ಹಾಗೆಯೇ 
ತೆಗೆದುಕೊಳ್ಳುತ್ತವೆ ಎಂದೂ ಹೇಳಬಹುದು. 
ಬದಲಗೆ, ನಾವು (ನಮ್ಮ ನಂಚಕೆ ಪ್ರಕಾರ) 
ಎಷ್ಟೇ ಪರಿಪೂರ್ಣ ಸ್ಪಷತೆಯಿಂದ ಬೋಧನೆ 
ಮಾಡಿದರೂ ಮನುಷ್ಯರಿಗೆ ಕಲಅಸುವುದು 


ಅದಕ್ಕಿಂತ ಬಹಳಷ್ಟು ಸಂಕೀರ್ಣವಾಗಿರುತ್ತದೆ. 


ಕೆಕೆ ಕೊಟ್ಟರುವ, ಭೌತ ವಿಜ್ಞಾನದಲ್ಲಿ 
ನೊಬೆಲ್‌ ಪ್ರಶಸ್ತಿ ವಿಜೇತ ಮುಂದೆ 'ಶಿಕ್ಷಣ- 
ಸಂಶೋಧಕನಾದ ಕಾರ್ಲ್‌ ವೈಮನ್‌ (Car 
Wieman)ನೆ ಹೇಳಕೆಯನ್ನು ಗಮನಿಸಿ; 


ಸಾನು ಯುವ ಸಹಾಯಕ 
ಪ್ರಾಧ್ಯಾಪಕನಾಗಿ ಭೌತ ವಿಜ್ಞಾನವನ್ನು 
ಮೊದಲು ಕಲಸುತಿದ್ದಾಗ. ಸಾಮಾಸ್ಯೃವಾಗಿ 
ಯಾರನ್ನಾದರೂ ಏನಾದರೂ 

ಪಾಠ ಮಾಡಲು ಆಹ್ಲಾನಿಸಿದಾಗೆ 
ಮಾಡುವಂತೆಯೇ ನಾನು ಕೂಡ 
ಮಾಡಿದೆ. ನಾನು ಮೊದಲು ವಿಷಯದ 
ಬಗ್ಗೆ ಆಳವಾಗಿ ಚಿಂತಿಸಿ, ನನಗೆ 
ಮನದಟ್ಲಾಗುವಂತೆ ಮಾಡಿಕೊಂಡೆ. 
ತರುವಾಯ ಸಾನು ಅರ್ಥಮಾಡಿಕೊಂಡಷ್ಟೇ 
ಪಷವಾಗಿ ಅವರಿಗೂ ಅರ್ಥವಾಗುವಂತೆ 
ವಿದ್ಯಾರ್ಥಿಗಳಗೆ ವಿಷಯವನ್ನು 

ವಿವರಿಸಿದೆ. ಕೊನೆಯ ಪಕ್ಷ ನಾನು 
ಹಾಗೆಂದುಕೊಂಡಿದ್ರೆ... 


(ಆದರೆ). ವಿದ್ಯಾರ್ಥಿಗಳಗೆ ಕಲಗಸಿಯೇ 
ಕಲಅಸಬೇಕೆಂದು ನಾನು ಯಾವಾಗ 
ಗಂಭೀರ ಪಯತ್ನ ಮಾಡಿದರೂ, ಸನ್ನ 


ಈ ವಿಧಾನ ಫಲಕಾರಿಯಾಗುತಿಲ್ಲ 
ಎಂಬುದು ಸ್ರಷ್ಟವಾಗುತಿತ್ತು. ಅಲ್ಲೊಬ್ಬ 
ಇಲ್ಲೊಬ್ಬ ವಿದ್ಯಾರ್ಥಿ ನನ್ನ ಸುಂದರವಾಗಿ 
ಸಷವಾದ ಮತ್ತು ಜಾಣ ವಿವರಣೆಗಳನ್ನು 
ಅರ್ಥಮಾಡಿಕೊಂಡಿರಬಹುದು. ಆದರೆ 
ಬಹಳಷ್ಟು ವಿದ್ಯಾರ್ಥಿಗಳಗೆ ನಾನು ಹೇಳದ್ದು 
ಅರ್ಥವಾಗಿರಲೇ ಇಲ್ಲ.” 


ಹೀಗೇಕಾಗುತ್ತದೆ? ವೀಮನ್‌ನಂತಹ ವ್ಯಕ್ತಿಗೆ 
ತಾನು ಬೋಧಿಸಲು ಪ್ರಯತ್ನಿಸುತ್ತಿದ್ದ ಭೌತ 
ವಿಜ್ಞಾನದ ಬದ್ದ ತಿಆದಿರಲಲ್ಲವೆಂಬುದಾಗಅೀ 
ಅಥವಾ ಅವರ ಅಭವ್ಯಕ್ಷಿಯಲ್ಲ 
ಸ್ರಷ್ಟತೆಯಿರಅಲ್ಲ ಎಂಬುದಾಗಲೀ 
ಅಸಂಭವದ ಮಾತು. ಮಾನವನ 

ವಿಷಯ ಗ್ರಹಣ ಶಕ್ತಿಯ ಅಡಿಯಲ್ಲ 

ಇರುವ ಸಂಕೀರ್ಣತೆ ಇದಕ್ಕೆ ನಿಜವಾದ 
ಕಾರಣವಿರಬಹುದು. 


ನಮಗೆ ಹೊಸದಾಗಿ ಕಆಸಿರುವುದನ್ನು 
ಅದನ್ನು ಹೇಗೆ ಹೇಆದರೋ ಹಾಗೆಯೇ 
ಕಲಯುವ ಬಐದಣಗೆ, ನಾವು ಅದನ್ನು 
ಈಗಾಗಲೇ ತಿಆದಿರುವ ವಿಷಯದ 
ನೆರವಿನಿಂದ ಗ್ರಹಿಸಲು ಪ್ರಯತ್ನಿಸುತ್ತೇವೆ. 
ವಿದ್ಯಾರ್ಥಿಗಳು ಜ್ಞಾನವನ್ನು ಸಕ್ರಿಯವಾಗಿ 
ರಚಿಸಿಕೊಳ್ಳುವವರಾಗಿರುತ್ತಾರೆ ಮತ್ತು 
ಹಲವಾರು ಸಂಗತಿಗಳು (ಉದಾಹರಣೆಗೆ, 
ಅವರ ಹಿಂದಿನ ಅನುಭವಗಳು, ಸಾಮಾಜಕ 
ಪರಿಸ್ಥಿತಿ, ಭಾಷಾ ಸ ಸಾಮರ್ಥ್ಯ ಹಾಗೂ 
ಉಾವನಾತ್ಯ ಕ ಸಂದರ್ಭಗಳು) ಅವರು 
ಷಯವನ್ನು ಹೇಗೆ ಪ್ಟೀಕರಿಸುತ್ತಾರೆ, 
ಭಳ ಮತ್ತು ಮಾಹಿತಿಯನ್ನು 


ಹೇಗೆ ಮತ್ತೆ ಸ್ಕರಿಸಿಕೊಳ್ಳುತ್ತಾರೆ ಎಂಬುದರ 
ಮೇಲೆ ಪ್ರಭಾವ ಜೀರುತ್ತವೆ. ನಾವು 
ಈಗಾಗಲೇ ತಿಆದಿರುವ ವಿಷಯದ 

ಮೇಲೆ ಕಲಕೆಯು ನಿರ್ಮಾಣವಾಗುತ್ತದೆ 
ಅಥವಾ ಅದರಿಂದ ಸೀಮಿತವಾಗುತ್ತದೆ 
ಹಾಗೂ ಚೌಕಟ್ಟಗೆ ಒಳಗಾಗುತ್ತದೆ ಎ೦ಬ 
ಸಂಗತಿಯನ್ನು ಕೆಲವೇಕೆ ಸಮಸ್ಯೆಯೆಂದು 
ಭಾವಿಸಲಾಗುತ್ತದೆ. ಇದಕ್ಕೆ ಕಾರಣ, ಶಿಕ್ಷಕರು 
ಪಾಠಗಳನು ್ನಿ ವಿನ್ಯಾಸ ಸಗೊಳಸುವಾಗ, 
ಅವರು ಫನಿಪಿಡತಲೇಕಾನುವ ವಿಷಯಗಳ 
ವ್ಯಾಪ್ತಿ ಹೆಚ್ಚುತ್ತದೆ ಎ೦ಬ ಸಂಗತಿ. 
ಆದಾಗ್ಯೂ. ಶಿಕ್ಷಕರಾಗಿ ನಾವಿದನ್ನು 
ಒಪ್ಪಿಕೊಳ್ಳಬೇಕು ಹಾಗೂ ಇದನ್ನು ನಮಗೆ 
ಅನುಕೂಲವಾಗುವಂತೆ ಬಳಸಿಕೊಳ್ಳಬೇಕು 
ಎಂಬುದು ಇಲ್ಲಿ ನಮ್ಮ ವಾದ. 


ರೂಪಕಗಳು ಹೊಸ ವಿಚಾರಗಳನ್ನು 
ವಿವರಿಸುವುದಕ್ಲಾಗಿ ಮೊದಲೇ ತಿಆದಿರುವ 
ವಿಷಯಗಳ ಮೇಲೆ ಬೆಕೆಸಲು ಒಂದು 
ವಿಧಾನವನ್ನು ಒದಗಿಸುತ್ತವೆ. ವಾಸ್ತವವಾಗಿ, 
ಎಲ್ಲ ಶಿಕ್ಷಕರೂ ತಮ್ಮ ಕೆಲಸದಲ್ಲ 
ಯಾವುದಾದರೂ ಸಂದರ್ಭದಲ್ಲ ತಮಗೆ 
ತಿಆದೋ, ತಿಆಯದೆಯೋ ರೂಪಕಗಳನ್ನು 
ಬಳಸಿರುತ್ತಾರೆ. ಆದಾಗ್ಯೂ, ಒ೦ದೇ 
ಒಂದು ರೂಪಕವನ್ನು ಬಳಸಿದಾಗ ಅದು 
ಅನ್ಯಥಾ ಬಲು ಸಮೃದ್ಧ ಪರಿಕಲ್ಪನೆಯ 
ಸಂಕೀರ್ಣತೆಯಲ್ಲ ಪಲೋಭಕ ಕಡಿತ 
ಉಂಟು ಮಾಡಬಲ್ಲದು (ಚಿತ್ರ 1 ನೋಡಿ). 
ಆದ್ದರಿಂದ ಈ ಲೇಖನದಲ್ಲ ನಾವು 
ವಿಜ್ಞಾನದ ಸಂಕೀರ್ಣ ವಿಚಾರಗಳನ್ನು 


ಚಿತ್ರ. 1 ಏಕ ರೂಪಕಗಳನ್ನು ಬಳಸುವ ಪ್ರಲೋಭನೆ PSE ಒಂದೇ ಚಿತ್ರಣವನ್ನು ನೀಡುವುದು ಒಂದು ನ ದ್ಧ SUBS ಸಂಕೀರ್ಣತೆಯನ್ನು ಕಡಿಮೆ ಮಾಡುತ್ತದೆ. 
ಕೃಪೆ: IHustration by Punya Mishra inspired by Variante de la tristesse by Belgian surrealist René Magritte. ER CC-BY-NC. 


ಐ ವಂಡರ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್ಹ್‌, ಆಗಸ್ಟ್‌ 2೦೦21 


ವಿವರಿಸಲು. ಹಲವಾರು ರೂಪಕಗಳನ್ನು 
ಬಳಸುವ ಕಾರ್ಯತಂತ್ರದತ್ತ ಗಮನ 
ಹರಿಸುತ್ತೇವೆ. ನಾವು ಠ ವಿಧಾನದ 

ನಮ್ಮ ಚರ್ಚೆಯನ್ನು ಒಂದು ನಿರ್ದಿಷ್ಟ 
ಉದಾಹರಣೆಯನ್ನು- ಶಕ್ತಿಯ ಬಣ್ಣೆ ಪಾಠ 
ಮಾಡುವುದನ್ನು ಆಧಾರವಾಗಿಟ್ಟು ಕೊಂಡು 
ತಿಆಸುತ್ತೇವೆ. 


ಶಕ್ತಿ ಪರಿಕಲ್ಪನೆಯ ಬೋಧನೆ 
ವಿಜ್ಞಾನದಲ್ಲ ಶಕ್ತಿಯು ಅತ್ಯಂತ 
ಮೂಲಭೂತ ಹಾಗೂ ಅನೇಕ ವಿದ್ಯಾ 
ವಿಭಾಗಕ್ಕೆ ವ್ಯಾಪಿಸುವ ಒಂದು ಪರಿಕಲ್ಪನೆ. 
ಶಾಲೆಯಲ್ಲ ವಿದ್ಯಾರ್ಥಿಗಳು ವಿವಿಧ ಬಗೆಯ 


ಸಂದರ್ಭಗಳಲ್ಲ ಶಕ್ತಿಯ ಬಣ್ಣೆ ಕಅಯುತ್ತಾರೆ. 


ಜೀವವಿಜ್ಞಾನದಲ್ಲ ದ್ಯುತಿ ಸಂಶ್ಲೇಷಣೆ, 
ಪೋಷಕಾಂಶಗಕಳಂತಹ ಬಹು ಮುಖ್ಯ 
ಪರಿಕಲ್ಪನೆಗಳನ್ನು ಅರ್ಥಮಾಡಿಕೊಳ್ಳಲು 
ಶಕ್ತಿಯ ಪರಿಕಲ್ಪನೆ ಒಂದು ಅತ್ಯಾವಶ್ಯಕ 
ಸಂಗತಿಯಾಗಿದೆ. ರಸಾಯನ ವಿಜ್ಞಾನದಲ್ಲ 
ರಾಸಾಯನಿಕ ಬಂಧಗಳಂತಹ 
ಪರಿಕಲ್ಪನೆಗಳನ್ನು ಅರ್ಥ ಮಾಡಿಕೊಳ್ಳಲು 
ಶಕ್ತಿಯು ಅವಿಭಾಜ್ಯ ಅಂಗವಾಗಿದೆ. 


ಭೌತ ವಿಜ್ಞಾನದಲ್ಲ ಚಲನ ಶಕ್ತಿ, 
ಅಂತರ್ಗತ” ಪಕ್ಷಿಯ ರೂಪದಲ್ತ 
ಶಕ್ತಿಯನ್ನು ಕೆಲಸ ಸಕ್ಕೆ ಸ ಸಂಬಂದಿಸಿದಂತೆ 
ಚರ್ಚಿಸಲಾಗುತ್ತದೆ. ಸಾಮಾನ್ಯವಾಗಿ, 
ವಿಜ್ಞಾನದ ಯಾವುದೇ ವಿಷಯವನ್ನು ಪಾಠ 
ಮಾಡುತಿರಲ ಶಕ್ತಿಯನ್ನು ಪ ) ಪಠ್ಯಮಸ್ಪಕದ 
(ಚಿರ್ವೀತಚರ್ವಣ) ವ್ಯಾಖ್ಯಾನವಾದ 
"'ಶಕ್ಷಯೆದರೆ ಕೆಲಸ ಮಾಡುವ ಸ ಸಾಮರ್ಥ್ಯ' 
ಎಂದು ವಿವರಣಿ ನೀಡಲಾಗುತ್ತದೆ. 


ಇಂತಹ ವಿಧಾನವು ಈ ಪ್ರಮುಖ ಹಾಗೂ 
ಸಂಕೀರ್ಣ ಪರಿಕಲ್ಲನೆಯೊಳಗಿನ ಕಾಲ್ಪನಿಕ 
ಸಮೃದ್ಧಿಯನ್ನು ಒಳಗೊಳ್ಳುವುದಿಲ್ಲ 
ಅಥವಾ ನೀಡುವುದಿಲ್ಲವೆಂದು ನಾವು 
ವಾದಿಸುತ್ತೇವೆ. ಜೊತೆಗೆ, ವಿದ್ಯಾರ್ಥಿಗಳು 
ಇದೇ ಪದವನ್ನು ಇತರ ತರಗತಿಗಳಲ್ಲ 
ಅಥವಾ ಸಂದರ್ಭಗಳಲ್ಲ ಕೇಳುತ್ತಾರೆ, 
ಆದರೆ ಅವರಿಗೆ ನೋಡಲು ಬೇರೆ ಬೇರೆ 
ಎನಿಸುವ ಅದರ ಉಪಯೋಗಗಳ 
ನಡುವಿನ ಸಂಪರ್ಕವನ್ನು ಕಂಡುಕೊಳ್ಳಲು 
ಅವಕಾಶಗಳನ್ನು ಜದಗಿಸುವುದಿಲ. 
ಹೀಗಾಗಿ ವಿದ್ಯಾರ್ಥಿಗಳು ಈ ಪರಿಕಲ್ಪನೆಯ 
ಅಪೂರ್ಣ ಹಾಗೂ ತುಣುಕು ತುಣುಕಾದ 
ಅರ್ಥವನ್ನಷ್ಟೇ ಪಡೆದುಕೊಳ್ಳುತ್ತಾರೆ. 

ಒಂದು ವೇಳೆ, ಈ ತಪ್ಪು ತಿಕುವಳಕೆಯು 
ವಿಜ್ಞಾನದ ಮಹತ್ವಪೂರ್ಣ ಪರಿಕಲ್ಪನೆಗಳಗೆ 
(ಶಕ್ತಿಯಂತಹ) ಸಂಬಂಧಿಸಿದ್ದರೆ, ಅದಯ 
ಮುಂದೆ ಮತ್ತಷ್ಟು ಗೊಂದಲ ಮತ್ತು 
ತಪ್ಪುಗ್ರಹಿಕೆಗಳಗೆ ಎಡೆಮಾಡಿಕೊಡುತ್ತದೆ. 


ಶಕ್ತಿಯ ಹಲವಾರು ರೂಪಕಗಳು: 
ಸಂಶೋಧನಾ ದೃಷ್ಟಿಕೋನ 


ರ್ಯಾಶೆಲ್‌ ಲ್ಯಾಂಕೋರ್‌ (Rachael 
Lancor)ನ ಸಂಶೋಧನೆಯು ಶಕ್ತಿಯ 
ಪರಿಕಲ್ಪನೆಯೊಳಗೆ ಅಡಗಿರುವ ವಿವಿಧ 
ಪರಿಕಲ್ಪನೆಗಳ ಸರಣಿ ಬಣ್ಣೆ ನೋಟವನ್ನು 
ಒದಗಿಸುತ್ತದೆ ಹಾಗೂ. ಅದನ್ನು 
ಪರಿಣಾರಿಕಾರಿಯಾಗಿ ಕಅಸುವುದು 
ಹೇಗೆಂಬ ಬಧ್ದೆ ಒಳನೋಟವನ್ನೂ 
ನೀಡುತ್ತದೆ.” ಅವರು (ವಿಜ್ಞಾನ 

ಶಿಕ್ಷಣ ಸ ಸಾಹಿತ್ಯದ ಜೊತೆಗೆ) ಭೌತ 
ವಿಜ್ಞಾನ. ರಸಾಯನ ವಿಜ್ಞಾನ ಮತ್ತು 
ಜೀವ ವಿಜ್ಞಾನಗಳ ಪ ಪಠ್ಯ ಪುಸ್ತಕಗಳು 
ಯಾವ ರೀತಿಯಲ್ಲ ಶಕ್ತಿಯ ಪರಿಕಲ್ಪನೆ 
ಮಾಡುತ್ತವೆ ಎಂಬುದನ್ನು ಪರಿಗಣಿಸಿ, 
ಅದರ ಮೂಲಕ ಈ ಪರಿಕಲ್ಪನೆಯನ್ನು 
ಅರ್ಥಮಾಡಿಕೊಳ್ಳುವುದಕೆ 
ಅತ್ಯಾವಶ್ಯಕವಾದ ವಿಚಾರಗಳ ಜಾಲದ 
ಚಿತ್ರವನ್ನು ನೀಡುತ್ತಾರೆ. 


ಪ್ರತಿಯೊಂದು ವಿದ್ಯಾವಿಭಾಗವೂ. 
ಒಲ್ಬಾರೆ ಬಹುವ್ಯಾಪಿ ಪರಿಕಲ್ಪನೆಯ 
ಒಂದು ಉಪಗುಂಪಿನ ಮೇಲೆ ಮಾತ್ರ 
ತಾನು ಗಮನ ಕೇಂದ್ರೀಕರಿಸುತ್ತದೆಂದು 
ಈ ಅಧ್ಯಯನವು ತಿಆಸುತ್ತದೆ. ಈ 
ಮೋಡಲು ಬೇರೆ ಬೇರೆ ಎಂದು ಕಾಣುವ 
ನೋಟಗಳನ್ನು ಒಂದುಗೂಡಿಸುವ 
ಒಂದು ಚೌಕಟ್ಟನ್ನು ಒದಗಿಸಿದಾಗ 
ಮಾತ್ರ ವಿದ್ಯಾರ್ಥಿಗಳು ನಿಜವಾಗಿಯೂ 
ಅರ್ಥಮಾಡಿಕೊಳ್ಳುತ್ತಾರೆಂದು ನಾವು 
ನಂಬಬಹುದು. 


ಲ್ಯಾಂಕರ್‌ ಅವರು ಶಕ್ತಿಯ 

ಪರಿಕಲ್ಲನೆಯೊಂದಿಗೆ ಸೇರಿಕೊಂಡಿರುವ 

ಐದು ಪ್ರಮುಖ ಲಕ್ಷಣಗಳನ್ನು 

ವಿದ್ಯಾರ್ಥಿಗಳು ಅರ್ಥಮಾಡಿಕೊಳ್ಳಬೇಕಾದ 

ಅವಶ್ಯಕತೆಯನ್ನು ಹೇಳುವುದರ ಮೂಲಕ 

ಆರಂಭಸುತ್ತಾರೆ . ಹೋಲಕೆಯಲ 

ಅಮೂತರ್ತವೆನಿಸುವ ಈ ಸಂಗತಿಗಳು 

ಯಾವುವೆಂದರೆ 

1. ಶಕ್ತಿಯು ವ್ಯಯವಾಗುವುದಿಲ್ಲ. 

2. ಕಾಲಕ್ರಮದಲ್ಲ ಒಂದು ವ್ಯವಸ್ಥೆಯಿಂದ 
ಶಕ್ತಿಯು ಕ್ಷಯವಾಗಬಹುದು. 

G. ಶಕ್ತಿಯನ್ನು ಒಂದು ಪ್ರರೂಪದಿಂದ 
ಮತ್ತೊಂದಕ್ಕೆ ಬದಲಾಲಯುಸಬಹುದು. 

4. ಒಂದು ವ್ಯವಸ್ಥೆಯೊಳಗೆ ಶಕ್ತಿಯು 
ಒಂದು ಭಾಗದಿಂದ ಮತ್ತೊಂದಕ್ಕೆ 
ರವಾನೆಯಾಗಬಹುದು. 

5. ಒಂದು ವ್ಯವಸ್ಥೆಯು ಮತ್ತೊಂದು 
ಮೂಲದಿಂದ ಶಕ್ತಿಯನ್ನು ಪಡೆದು 
ಕೊಳ್ಳಬಹುದು. 


ಐ ಪಂಡರ್‌... ರೀಡಿಸ್ಥವರಿಂಗ್‌ ಸ್ಫೂಲ್‌ ಸೈನ್ಸ್‌, ಆಗಸ್ಟ್‌ 2೦೭1 | 55 


ಲ್ಯಾ೦ಕರ್‌ ಅವರು ನಂತರ ಮುಂದುವರೆದು, 
ಈ ಅಮೂರ್ತ ಪರಿಕಲ್ಪನೆಗಳನ್ನು 
ಪರಿಚಯಾತೃಕ ವಿಜ್ಞಾನ ಪಠ್ಯ ಮಸ್ತಕಗಳಲ್ತ 
(ಭೌತ ವಿಜ್ಞಾನ. ಜೀವ ವಿಜ್ಞಾನ. 
ರಸಾಯನ ವಿಜ್ಞಾನ ವಿಭಾಗಗಳಲ್ಲ) ಹೇಗೆ 
ವಿವರಿಸಿದ್ದಾರೆಂದು ವಿಶ್ಲೇಷಣೆ ಮಾಡುತ್ತಾರೆ. 
ಸಂಕ್ಷಿಪ್ತವಾಗಿ ಹೇಳುವುದಾದರೆ. ಅಮೂರ್ತ 
ವಿಚಾರಗಳನ್ನು ವಿದ್ಯಾರ್ಥಿಗಳಗೆ ಅರ್ಥವಾಗಿ 
ಮನದಟ್ದಾಗುವಂತೆ ಮಾಡುವ ಆರು 
ಪ್ರಮುಖ ಪರಿಕಲ್ಪನಾತ್ಮಕ ರೂಪಕಗಳನ್ನು 
ಅವರು ಗುರುತಿಸುತ್ತಾರೆ. ಅವೆಂದರೆ: 
1  ಹಣದಂತೆಯೇ ಶಕ್ತಿಯ ಲೆಕ್ಟವನ್ನು 
ಇಟ್ಟುಕೊಳ್ಳಲು ಮತ್ತು ಅದರ ಚಲನೆಯ 
ಜಾಡು ಹಿಡಿಯಲು ಸಾಧ್ಯವಿದೆ. 


೨. ಶಕ್ತಿಯು ವಿವಿಧ ರೂಪಗಳನ್ನು 
ತಾಳಬಹುದು ಮತ್ತು ಒಂದರಿಂದ 
ಇನ್ನೊಂದಕ್ಕೆ ರೂಪ ಐದಲಸಬಹುದು. 


3. ನೀರಿನಂತೆಯೇ ಶಕ್ತಿಯೂ ಒಂದು 
ಕೊಳವೆಯ ಮೂಲಕ ಹರಿಯಬಲ್ಲದು. 


4. ಶಕ್ತಿಯನ್ನು ಜೀವಿಗಳು ಮತ್ತು 
ಇಲೆಕ್ಸಾನ್‌ಗಳೆಂತಹ ಜೀವರಕಿತ 
ವಸ್ತುಗೆಳು ಹೊತ್ತೊಯ್ಯಬಹುದು. 


5. ಕೆಲಸ ಮಾಡದ ಯಂತ್ರಪೊಂದರಲ್ಲನ 
ಎಣ್ಣೆಯಂತೆ ಶಕ್ತಿಯೂ ಕಳೆದು 
ಹೋಗಬಹುದು. 

6. ಬ್ಯಾಟರಿ (ವಿದ್ಯುದ್ಧೋಶ) ಅಥವಾ 
ಸುತ್ತಿಟ್ಟರುವ ಪ್ರಿಂಗ್‌ನಂತಹ 
ಸಾಧನಗಳಲ್ಪ “ಅಕ್ರಯನ್ನು 
ಮಾಡಬಹುದು. 


ವಾಸ್ತವವಾಗಿ ಈ ಒಂದೊಂದು 
ರೂಪಕವನ್ನೂ ಪ್ರತ್ಯೇಕವಾಗಿ ಬಳಸಿದರೆ, 
ವಿದ್ಯಾರ್ಥಿಯು ಶಕ್ತಿಯ ಸ್ವಭಾವವನ್ನು 
ಒಂದು ಮಿತಿಯಲ್ಲ ಅರ್ಥಮಾಡಿಕೊಳ್ಳುವ 
ಮತ್ತು ಅದು ವಿಭನ್ನ ವಿಜ್ಞಾನ ವಿಭಾಗಗಳಲ್ಪ 
ಹೇಗೆ ಕೆಲಸ ಮಾಡುತ್ತದೆ ಎನ್ನುವುದನ್ನು 
ಅರ್ಥಮಾಡಿಕೊಳ್ಳುವ ಸ್ಪಷ್ಟ ಸಾಧ್ಯತೆಗೆ 
ದಾರಿಮಾಡಿಕೊಡುವುದು ಬಂಡಿತ. 


ಈ ಹಿನ್ನೆಲೆಯಲ್ಲ ಹಲವು ರೂಪಕಗಳನ್ನು 
ಜೊತೆಯಾಗಿ ಹೆಣೆಯುವ ವಿಚಾರವು, 
ಪರಿಕಲ್ಪನೆಯ ಸಮೃದ್ಧತೆಯನ್ನು ಅರ್ಥ 
ಮಾಡಿಸಲು ಮತ್ತು ವಿದ್ಯಾರ್ಥಿಗಳು ಒಂದು 
ಪರಿಕಲ್ಪನೆಯನ್ನು ಅರ್ಥಮಾಡಿಕೊಳ್ಳಲು 
ಇದೊಂಡೇ ದಾರಿ ಎಂದು ಒಂದು 
ರೂಪಕಕ್ಷೇ ಜೋತು ಜೀಳುವುದನ್ನು 
ತಡೆಯಲು ಸಹಾಯ ಮಾಡಬಲ್ಲದು. 
(ನೋಡಿ ಚಿತ್ರ 2). 


ಇಲ್ಲ ಪ್ರಮುಖವಾಗಿ ಗಮನಿಸಬೇಕಾದ 
ಅಂಶವೆಂದರೆ, ಆರು ರೂಪಕಗಳ 
ಪ್ರತಿಯೊಂದೂ ಶಕ್ತಿಯ ಐದು ಪ್ರಮುಖ 
ಗುಣಗಳಲ್ಲ ಕೆಲವನ್ನು ಮಾತ್ರ ಎತ್ತಿತೋರಿಸಿ. 


ಸಂಗ್ರಹ 


56 


ಉಳದವನ್ನು ಮರೆಮಾಡುತ್ತದೆ. 
ಉದಾಹರಣೆಗೆ, ಶಕ್ತಿಯನ್ನು ಅದರ 
ಚಲನೆಯ ಜಾಡುಹಿಡಿಯಲು ಸಾಧ್ಯವಿರುವ 
ಮತ್ತು ಅದರ ಲೆಕ್ಕವಿಡಲು ಸಾಧ್ಯವಿರುವ 
ಒಂದು ವಸ್ತುವಾಗಿ ಪರಿಗಣಿಸುವ ಚಿತ್ರವು 
ಶಕ್ತಿ ಸಂರಕ್ಷಣೆಯ ಗುಣವನ್ನು ಮಾತ್ರ 
ಎತ್ತಿಹಿಡಿದು, ಒಂದು ಕ್ರರೂಪದಿಂದ 
ಮತ್ತೊಂದಕ್ಕೆ ಬದಲಾಗುವ ಅದರ 
ಸಾಮರ್ಥ್ಯವನ್ನು ಮರೆಮಾಚುತ್ತದೆ. 
ಬದಲಗೆ, ಶಕ್ತಿ ಕಕೆದಮಹೋಗಬಹುದಾದ 
ಒಂದು ವಸ್ತುವಾಗಿ ತೋರಿಸುವ ರೂಪಕವು 
ಅದು ಜಲವಾಗುವುದನ್ನು ಪ್ರಮುಖವಾಗಿ 


ಚಿತ್ರ. ೭2 ಶಕ್ತಿಯ ಆರು ರೂಪಕಗಳು 


ಕೃಪೆ: Illustration by Punya Mishra inspired by the painting ‘The key to dreams’ by Belgian surrealist René 


Magritte. ಪರವಾನಗಿ CC-BY-NC. 


ಗುರುತಿಸಿ, ಸಂರಕ್ಷಣೆಯಾಗಬಲ್ಲ ಅದರ 
ಗುಣವನ್ನು ಮುಚ್ಚಿಹಾಕುತ್ತದೆ. 


ಆದ್ದರಿಂದ ಒಂದು ಅಥವಾ ಕೆಲವು 
ರೂಪಕಗಳನ್ನು ಮಾತ್ರ ತೆಗೆದುಕೊಳ್ಳುವುದು 
ಕುರುಡರು ಆನೆಯೊಂದನ್ನು 

ವರ್ಣಿಸಲು ಪ್ರಯತ್ನಿಸುವಂತಾಗುತ್ತದೆ. 
ಪ್ರತಿಯೊಬ್ಗನೂ ಒಂದು ಭಾಗವನ್ನು ಮಾತ್ರ 
ಅರ್ಥಮಾಡಿಕೊಂಡು ಅದರ ಒಲ್ದಾರೆ 
ಪ್ರರೂಪದ ಬಣ್ಣೆ ಎಂದಿಗೂ ಒಪ್ಪಿಕೊಳ್ಳಲಾರ. 
ಶಕ್ತಿಯ ಪರಸ್ಪರ ಹೊಂದಾಣಿಕೆಯುಳ್ಳ 
ಅರ್ಥದಗ್ರಹಿಕೆಯುಂಬಾಗಲು ಅದರ 
ಪರಿಕಲ್ಪನೆಗೆ ಸಂಬಂಧಿಸಿದ ಎಲ್ಲ 


ಐ ವಂಡರ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್ಹ್‌, ಆಗಸ್ಟ್‌ 2೦೦21 


ಲಕ್ಷಣಗಳನ್ನೂ ಎಚ್ಚರಿಕೆಯಿಂದ 
ಪರಿಗಣಿಸಬೇಕಾಗುತ್ತದೆ. ಸಮಗ್ರ ಚಿತ್ರದ 
ಹೆಚ್ಚು ಸಮೃದ್ಧವಾದ ಅರ್ಥವನ್ನು ಗ್ರಹಿಸಲು 
ಹಲವಾರು ರೂಪಕಗಳನ್ನು ಒಟ್ಟಗೆ 
ಹೆಣೆಯಬೇಕಾದ ಅಗತ್ಯವಿದೆ. 


ಬೋಧನೆಗಾಗಿ ಸಲಹೆಗಳು 


ಶಾಲಾತರಗತಿಗಳಲ್ಲ ಸಾಮಾನ್ಯವಾಗಿ 
ಶಕ್ತಿಯನ್ನು. “ಕೆಲಸ ಮಾಡುವ 

ಸಾಮರ್ಥ್ಯ' ಎಂಬಂಥ ಚಿಕ್ಕ ವ್ಯಾಖ್ಯಾನ 
ಸೂತ್ರದೊಂದಿಗೆ ಪರಿಚಯುಸಲಾಗುತ್ತದೆ”. 
ಇದು ಪರಿಣಾಮಕಾರಿಯಲ್ಲ, ಅಲ್ಲದೇ 
ವಿದ್ಯಾರ್ಥಿಗಳಗೆ ವಿಜ್ಞಾನದ ಒಂದು 

ಸಮ್ಯ ಧ್ರವಾದ, ಅತಿ ಮುಖ್ಯವಾದ, 
ತ ಪರಿಕಲ್ಪನೆಯ ಬಗ್ಗೆ ಅಪೂರ್ಣ 
ಚಿತ್ರವನ್ನು ನೀಡುತ್ತದೆ. ಪರೀಕ್ಷೆಗಳ 
ವಿದ್ಯಾರ್ಥಿಗಳು ಇಂತಹ ಚರ್ನ್ವೀತಚರ್ವಣ 
ಹೇಳಕೆಗಳನ್ನು ಸುಮ್ಮನೆ ಕಂಠಪಾಠಮಾಡಿ , 
ಅದನ್ನೇ ಬರೆಯುತ್ತಾರಷ್ಟೇ. 


ಇದು ವಿದ್ಯಾರ್ಥಿಗಳಗಷ್ಟೇ ಅಲ್ಲ, ಶಿಕ್ಷಕರಿಗೆ 
ಕೂಡ ತಮಗೆ ವಿಷಯ ತಿಜದಿದೆ ಎಂಬ 
ಒಂದು ತಪ್ಪು ಗ್ರಹಿಕೆಯನ್ನುಂಟುಮಾಡುವ 
ಸುಪ್ತ ಅಪಾಯವನ್ನು ಹೊಂದಿದೆ. 

ಅನೇಕ ರೂಪಕಗಳ ಮೂಲಕ 

ಶಕ್ತಿಯ ಬದ್ಗೆ ಚರ್ಜಿಸುವುದು ಇಂತಹ 
ಕೆಲವು ಸಮಸ್ಯೆಗಳನ್ನು ಪರಿಹರಿಸಲು 
ಸಹಾಯಕವಾಗಬಹುದು. ಇದು 
ವಿದ್ಯಾರ್ಥಿಯ ತಿಶುವಳಕೆಯನ್ನು 
ಹೆಚ್ಚಿಸುವುದೇ ಅಲ್ಲದೆ, ವಿಚಾರಗಳು ಮತ್ತು 
ವಿವಿಧ ವಿಭಾಗಗಳ ನಡುವೆ ಸಂಬಂಧ 
ಕಲ್ಪಸುವ ಸ ಸಾಮರ್ಥ್ಯವನ್ನು ಅವರಿಗೆ 
ನೀಡುತ್ತದೆ. ವಿಜ್ಞಾನ ತರಗತಿಗಳ. ಈ 
ತಂತ್ರವನ್ನು ಹೇಗೆ ಅಳವಡಿಸ ಬಹುದೆಂಬ 
ಕೆಲವು ಮಾರ್ಗದರ್ಶನಗಳನ್ನು ಈ ಕೆಳಗೆ 
ಕೊಡಲಾಗಿದೆ: 


ವಿಜ್ಞಾನಿಗಳು ಹಾಗೂ ತಜ್ಞರು ಭಾಷಾ 
ಪ್ರಯೋಗದ ಅರ್ಥಸೂಕ್ಷತೆಗಳನ್ನು 
ಚೆನ್ನಾಗಿ ತಿಆದಿರುತ್ತಾರೆ ಆದರೆ 
ವಿದ್ಯಾರ್ಥಿಗಳಗೆ ಈ ಪರಿಣಿತಿ ಇರುವುದಿಲ್ಲ. 
ಅವರಿಗೆ ರೂಪಕಗಳನ್ನು ನಿಖರವಾಗಿ 
ವ್ಯಾಖ್ಯಾನಿಸುವಷ್ಟು ಆಳವಾದ ತಿಳುವಳಕೆ 
ಇಲ್ಲದಿರಬಹುದು ಹಾಗೂ ರೂಪಕಗಳನ್ನು 
ಅಕ್ಷರಶಃ ಅರ್ಥೈಸಬಹುದು. ಶಕ್ತಿಯ ಬಣ್ಣ 
ನಾವು ಸಾಮಾನ್ಯವಾಗಿ ಹೇಳುವ ತಪ್ಪು 
ರೆಹಿಕೆ ಅಥವಾ ಪರ್ಯಾಯ ಪರಿಕಲ್ಪನೆಯು 
ಬಹುಮಟಣ್ಟಗೆ ರೂಪಕಗಳ ನಿಖರವಲ್ಲದ 
ಮರುಪರಿಕಲ್ಲನೆಯಾಗಿರುತ್ತದೆ.ಈ 
ರೂಪಕಗಳನ್ನು ಅರ್ಥಮಾಡಿಕೊಳ್ಳುವ 


ವೆನ್‌ ಚಿತ್ರ/ ಸೆಬ್‌ 


ರೂಪಕ 


[3 
p pp 
T ತೆರವು ಮಾಡುವ 
“ U ರೂಪಕ 
PS ಬಲೆ/ಜಾಲ 
ರೂಪಕ 


ಚಿತ್ರ 3. ಜಗತ್ತನ್ನು ಅರ್ಥ ಮಾಡಿಕೊಳ್ಳಲು ಜ್ಞಾನದ ಹಲವಾರು ರೂಪಕಗಳು 


ಕೃಪೆ: Illustration by Punya Mishra inspired by paintings by Belgian surrealist René Magritte. 


ಪರವಾನಗಿ CC-BY-NC. 


ಪ್ರಾವಿಣ್ಯತೆ ಮತ್ತು ಆಳವಾದ ತಿಳುವಳಕೆ 
ಒಂದೇ ದಿನದಲ್ಲ ಪಡೆಯಲು 

ಸಾಧ್ಯವಿಲ್ಲ. ಅದಕಾಗಿ ಸತತವಾಗಿ 
ತೊಡಗಿಕೊಂಡು. ಕಾಲಕಳೆದಂತೆ 
ಅಭವೃದ್ಧಿಗೊಆಸಬೇಕಾಗುವುದು. ಆದ್ದರಿಂದ 
ಪುನರುಕ್ತಿ ಮಾಡುವ ವಿಜ್ಞಾನ ವಿಧಾನದ 
ಪ್ರಾತ್ಯಕ್ಷಿಕೆ ನೀಡುವುದು ಅವಶ್ಯಕ. 


ಇದನ್ನು ಕಾರ್ಯಗತಗೊಳಸುವುದು 

ಹೇಗೆ? ವಿಜ್ಞಾನಿ ಫೈನ್‌ ಮನ್‌ (Feynman) 
ಅವರು ನೀಡಿರುವ ಭೌತ ವಿಜ್ಞಾನದ 
ಉಪನ್ಯಾಸಗಳು ಶಕ್ತಿ ಸಂರಕ್ಷಣೆಯ ಬಗ್ಗೆ 
ವಾದಗಳನ್ನು ಹೇಗೆ ಬೆಳಸಬೇಕೆ೦ಬ ಬಣ್ದೆ 
ಒಂದು ಉದಾಹರಣೆ" ನೀಡಬಲ್ಲವು. ಅವರು 
ಬ್ಲಾಕ್‌ಗಳ ಸೆಟ್‌ ಜೊತೆಗೆ ಆಡುತ್ತಿದ್ದ 
"ಡೆನಿಸ್‌ ದಿ ಮೆನೇಸ್‌' ಎಂಬ ಕಾಲ್ಪನಿಕ 
ಪಾತ್ರದ ಕತೆಯಿಂದ ಆರಂಭಸುತ್ತಾರೆ. 

ಪ್ರತಿ ಬ್ಲಾಕ್‌ಮೊಂದಿಗೆ ರೂಪಕಾತ್ಯಕ 


ವರ್ಣನೆಯನ್ನೊಳಗೊಂಡ ಕಥೆಯು 
ಹೆಚ್ಚು ಸಂಕೀರ್ಣವಾಗುತ್ತ, ಕೊನೆಯಲ್ಲ 
ಕಥೆಯ ಗಣಿತೀಯ ಸಮೀಕರಣಗಳು 
ಪ್ರವೇಶಿಸುತ್ತವೆ. ಅಂತೆಯೇ, ಶಕ್ತಿಯ 
ಪರಿಕಲ್ಪನೆಯೊಂದಿಗೆ ಸಾಕಷ್ಟು ರೂಪಕಗಳ 
ಬಳಕೆಯಾಗಬೇಕು. 


ವಿದ್ಯಾರ್ಥಿಗಳಗೆ ಶಕ್ತಿಯ ವಿಷಯದ ಬಧ್ದೆ 
ರೂಪಕಗಳ ಭಾಷೆಯ ಬಣ್ಣೆ ಮತ್ತು ಅದರ 
ಚರ್ಚೆ ಸಂವಾದದ ಬಣ್ಣೆ ಸಾಕಷ್ಟು ಹಡಿತ 
ಸಿಕ್ಕಿದೆ ಎಂಬುದು ಖಚಿತವಾದ ನಂತರ 
ಶಿಕ್ಷಕರು ಶಕ್ತಿಯ ಬದ್ಧೆ ಔಪಚಾರಿಕ 
ಪರಿಭಾಷೆ (Gethin) ಸಮೀಕರಣಗಳು 
ಮತ್ತು ಗಣಿತೀಯ ಸಮಸ್ಯೆಗಳನ್ನು 
ಪರಿಚಯುಸಬಹುದು. ಗಣಿತೀಯವಲ್ಲದ 
ಹಾಗೂ ಗಣಿತೀಯ ಪರಿಕಲ್ಪನೆಗಳ 
ನಡುವೆ ಇರುವ ಸಂಬಂಧಗಳನ್ನು 
ಕಂಡುಹಿಡಿಯಲು ವಿದ್ಯಾರ್ಥಿಗಳನ್ನು 


ಪ್ರೋತ್ಸಾಹಿಸುವುದರಿಂದ ಅದು ಹೆಚ್ಚು 
ಸುಸಂಬದ್ಧ ಹಾಗೂ ಶಿಸ್ತುಬದ್ಧವಾಗುತ್ತದೆ. 
ಇದಕಾಗಿ ಪದೇಪದೇ ರೂಪಕಗಳಗೆ ಮರಳ, 
ಪುನರುಕ್ತಿ ಮೂಲಕ ಪರಿಕಲ್ಪನೆಗಳನ್ನು 
ಬಲಪಡಿಸಬೇಕಾಗಬಹುದು. ಇದನ್ನು ಸಣ್ಣ 
ಗುಂಪುಗಳ ಮಾಡಬಹುದು. 


ಅ) ಅಂತರ ವಿದ್ಯಾವಿಭಾಗೀಯ ಚಿಂತನೆ 


ಶಕ್ತಿಯಂತಹ ಪರಿಕಲ್ಪನೆಗಳು ಅನೇಕ 
ವಿದ್ಯಾವಿಭಾಗಗಳಲ್ಲ ವ್ಯಾಪಿಸುತ್ತವೆ. 
ಆದಾಗ್ಯೂ, ಶಕ್ತಿಯ ವಿಷಯವನ್ನು ಭೌತ 
ವಿಜ್ಞಾನದಲ್ಲ ಚರ್ಚೆಮಾಡುವ ರತಿ 
(ಕೊನೆಯ ಪಕ್ಷ ಮೇಲ್ಕೈ ಮಟ್ಟದಲ್ಲ) 
ಜೀವವಿಜ್ಞಾನ ಅಥವಾ ರಸಾಯನ 
ವಿಜ್ಞಾನದಲ್ಲ ಚರ್ಚೆಮಾಡುವ ರೀತಿಗೂ 
ವ್ಯತ್ಯಾಸ ಕಂಡುಬರಬಹುದು. ಒಂದು 
ವಿದ್ಯಾವಿಭಾಗದಲ್ಲನ ಒಂದು ನಿರ್ದಿಷ್ಟ 
ವಿಷಯವು ಒಂದು ನಿಶ್ಲಿತ ರೂಪಕವನ್ನು 


ಐ ಪಂಡರ್‌... ರೀಡಿಸ್ಥವರಿಂಗ್‌ ಸ್ಫೂಲ್‌ ಸೈನ್ಸ್‌, ಆಗಸ್ಟ್‌ 2೦೭1 | 57 


58 


ಬಳಸಬಹುದು”. ಪರಿಕಲ್ಪನೆಯನ್ನು 
ಸುಸಂಬದಧವಾಗಿ, ಆಳವಾಗಿ 
ಅರ್ಥಮಾಡಿಕೊಳ್ಳಬೇಕಾದರೆ ಖಬೇರೆ 

ಬೇರೆ ವಿದ್ಯಾವಿಭಾಗಗಳಲ್ಲ ಕಂಡುಬರುವ 
ನೋಡಲು ಬೇರೆ ಬೇರೆ ಎನಿಸುವ 
ಅಭಿವ್ಯಕ್ತಿಗಳ ನಡುವೆ ಹೊಂದಾಣಿಕೆಯನ್ನು 
ಮಾಡಬೇಕಾಗುತ್ತದೆ. ದುರದೃಷ್ಟವಶಾತ್‌, 
ಪರಿಕಲ್ಪನಾತ್ಯಕವಾಗಿ ಸವಾಲೆನಿಸುವ ಈ 
ಕಾರ್ಯವನ್ನು ಮಾಡಲು ಸಂಪೂರ್ಣವಾಗಿ 
ವಿದ್ಯಾರ್ಥಿಗಳಗೇ ಬಡಲಾಗುತ್ತದೆ. 
ಹಲವಾರು ರೂಪಕಗಳನ್ನು ಆಧರಿಸಿ 
ಮಾಡುವ ಚರ್ಚೆಯು ಭೌತ ವಿಜ್ಞಾನ. 
ರಸಾಯನ ವಿಜ್ಞಾನ, ಜೀವ ವಿಜ್ಞಾನಗಳಲ್ಲನ 
ಶಕ್ತಿಯ ವಿವರಣೆ ಬಗ್ಗೆ ಸಮನ್ವಯೆವನ್ನು' 
ತರಲು ಸಹಾಯ ಮಾಡುತ್ತದೆ ಜಗ್‌ 

ಈ ವಿಚಾರಗಳ ಬಣ್ಣೆ ಮಾತನಾಡಲು 
ಮತ್ತು ಚರ್ಚಿಸಲು ಭಾಷಾ ಸಮೃದ್ಧಿ ಮತ್ತು 
ಪರಿಕಲ್ಪನಾತ್ಮಕ ರಚನೆಗಳನ್ನು ಒದಗಿಸುವ 
ಹೆಚ್ಚನ ಪ್ರಯೋಜನ ಉಂಟುಮಾಡುತ್ತದೆ. 


ಇದನ್ನು ಕಾರ್ಯಗತಗೊಳಸುವ ವಿಧಾನ 
ಯಾವುದು? ಶಕ್ತಿಯ ಒಂದು ನಿರ್ದಿಷ್ಟ 
ವರ್ಣನೆಗೆ ಬಳಸುವ ರೂಪಕಗಳನ್ನು 
ಗುರುತಿಸಿ. ಉದಾಹರಣೆಗೆ, ಜವ 
ವಿಜ್ಞಾನವು ವಿವಿಧ ಜೀವಿ ಪರಿಸರ 
ವ್ಯವಸ್ಥೆಯೊಳಗೆ ಶಕ್ತಿಯ ಹರಿವನ್ನು 
ಈುರಿತು ಚರ್ಚಿಸುತ್ತದೆ. ಶೇ ಸಂದರqದಲ್ಲ 
ಶಕ್ತಿಯು ಒಂದು ಕೊಳವೆಯ ಮೂಲಕ 


ಹರಿಯುವ ನೀರಿನಂತೆ ಎಂಬ ರೂಪಕವನ್ನು 


ಬಳಸುವುದು ಸೂಕ್ತವೆನಿಸುತ್ತದೆ. ಬದಲಗೆ, 


Note: 


ಭೌತ ವಿಜ್ಞಾನದಲ್ಲ ಬೆಟ್ಟದ ಮೇಲಅನಿಂದ 
ಉರುಳುವ ಕಲ್ಪನ ರೂಪಕವನ್ನು 
ಚರ್ಚಿಸಲಾಗುತ್ತದೆ. 


ಇಲ್ಲ ಶಕ್ತಿಯು ಅಂತರ್ಗತ ಶಕ್ತಿಯಿಂದ 
ಚಲನ ಶಕ್ತಿಯಾಗಿ ಬದಲಾಗುತ್ತಿರುವುದನ್ನು 
ಸೂಚಿಸಲು, ಒಂದು ಸ್ರರೂಪದಿಂದ 
ಮತ್ತೊಂದಕ್ಕೆ ಬದಲಾಗುವ ಒಂದು 
ವಸ್ತುವಾಗಿ ಶಕ್ತಿಯ ರೂಪಕವನ್ನು 
ಬಳಸಿರುವುದು ಸೂಕ್ತವಾಗಿದೆ. ರೂಪಕಗಳು 
ಬೇರೆಯಾದರೂ, ಅವುಗಳ ನಡುವೆ 
ಒಂದು ಸಂಬಂಧ ಅಡಗಿದೆ ಎಂಬುದನ್ನು 
ಎತ್ತಿ ತೋರಿಸಿ. ಅವುಗಳನ್ನು ವಾವು 
ಸುಸಂಬಧವಾಗಿ ಒಟ್ದಾಗಿ ಹಿಡಿದಾಗಲೇ 
ನಮಗೆ ಶಕ್ತಿ ಪರಿಕಲ್ಪನೆಯ ಸಂಪೂರ್ಣ 
ಚಿತ್ರ ಒದಗುತ್ತದೆ. ನಿಮ್ಮ ಶಾಲೆಯಲ್ಪ್ಲನ 


ಇತರ ವಿಜ್ಞಾನ ಶಿಕ್ಷಕರೊಂದಿಗೆ ಮಾತನಾಡಿ, 


ಭೌತ ವಿಜ್ಞಾನ, ರಸಾಯನ ವಿಜ್ಞಾನ 
ಮತ್ತು ಜೀವ ವಿಜ್ಞಾನಗಳಲ್ಲ ಸಂವಾದಿ 
ರೂಪಕಗಳನ್ನು ತಯಾರಿಸಿ. 


ಮುಕ್ತಾಯ 

ಜ್ಞಾನದ ವಿಚಾರವನ್ನು ನಾವು ಅರ್ಥಮಾಡಿ 
ಕೊಂಡಿರುವ ರೀತಿಯೇ ಸ್ಟಭಾವತಃ 
ರೂಪಕಾತ್ಕಕವಾಗಿದೆ. (ಚಿತ್ರ 3 ನೋಡಿ). 
ಉದಾಹರಣಿಗೆ, ಜ್ಞಾನವನ್ನು ಒಂದು ಬಲೆ 
ಅಥವಾ ಜಾಲ ಎಂದು ಪರಿಗಣಿಸುವುದು 
ರಚನಾತ್ಕಕ ರೂಪಕಕ್ಕಿಂತ ಅತ್ಯಂತ 
ವಿಭಿನ್ನ ಪರಿಣಾಮಗಳನ್ನು ಹೊಂದಿರುತ್ತದೆ. 


ಈ ರೂಪಕಗಳನ್ನು ಹೆಚ್ಚು ಆಕವಾಗಿ 
ಪರಿಶೀಅಸುವುದು ಈ ಲೇಖನದ 
ವ್ಯಾಪ್ತಿಯನ್ನು ಮೀರಿದ್ದು. ಆದರೆ, ಇದು ಎಲ್ಲ 
ಶಿಕ್ಷಕರು ತಮ್ಮ ಮನಸ್ಸಿನಲ್ಲ ಇಟ್ಟುಕೊಳ್ಳಲೇ 
ಬೇಕಾದದ್ದು. ವಿಚಾರಗಳು ಮತ್ತು 
ವಿದ್ಯಾವಿಭಾಗಗಳನ್ನು ಜೋಡಿಸುವುದು 
ಹಲವಾರು ಕಾರಣಗಳಆ೦ದ ಪ್ರಮುಖವಾದುದು. 
ಒಂದೇ ವಿಚಾರವನ್ನು ವಿಭಿನ್ನ 
ದೃಷ್ಟಿಕೋನಗಳ೦ದ ನೋಡುವ ಸಾಮರ್ಥ್ಯ 
ಮತ್ತು ನೋಡಲು ಪ್ರತ್ಯೇಕ ವಿಚಾರಗಳೆಂದು 
ಕಾಣಬರುವ ವಿಷಯಗಳ ಆಂತರಾಳದ 
ಸಂಬಂಧವನ್ನು ಗ್ರಹಿಸುವುದು ಅದ್ಭುತವಾದ 
ಅನುಭವ. 


ಶಕ್ತಿಯಂತಹ ಪರಿಕಲ್ಪನೆಗಳನ್ನು ಪಠ್ಯ 
ಮಸ್ಪಕದಲ್ಲನ ವ್ಯಾಖ್ಯಾನ ಮತ್ತು 
ಸಮೀಕರಣಗಳ ಮಿತಿಯನ್ನು ದಾಟ 
ಅವುಗಳ ಪರಿಕಲ್ಪನೆಯನ್ನು ಮನಗಾಣಬಲ್ಲ 
ಒಂದು ವೀಕ್ಷಣಾ ನೆಲೆಗೆ ತಲುಪಲು ನಾವು 
ವಿದ್ಯಾರ್ಥಿಗಳಗೆ ಸಹಾಯಮಾಡಬಹುದು. 
ಶಾಲಾ ಮಟ್ಟದಂತಹ ಆರಂಭಕ ಹಂತದಲ್ಲೇ 
ಅಂತರ ವಿದ್ಯಾವಿಷಯ ಚಿಂತನೆಗೆ 
ಅಡಿಪಾಯವನ್ನು ಹಾಕಬಹುದು. ಶಕ್ತಿ 
ಪರಿಕಲ್ಪನೆಯ ದೃಷ್ಣಾಂತದಲ್ಲ ವಿವರಿಸಿದಂತೆ, 
ವಿಜ್ಞಾನ ವಿಷಯಗಳನ್ನು ಕಅಸಲು 

ಅನೇಕ ರೂಪಕಗಳ ಬಳಕೆಯು ವಿವಿಧ 
ವಿದ್ಯಾವಿಭಾಗಗಳ ನಡುವೆ ಹಾಗೂ 
ಅವುಗಳುದ್ದಕ್ಲೂ ಸಂಪರ್ಕ ಕಲ್ತ್ಪಸಲು 
ಅನುವುಮಾಡಿಕೊಡುತ್ತದೆ. 


1. ಈ ಲೇಖನದಲ್ಲರುವ ಎಲ್ಲ ಚಿತ್ರಗಳನ್ನೂ ರಚಿಸಿದವರು ಪುಣ್ಯ ಮಿಶ್ರ. ಇವರು ಬೆ್ಲಯಂನ ಅಸಂಭಾವ್ಯ (8421) ಕಲಾವಿದ ರೆನೆ ಮ್ಯಾರ್ರಿಟ್‌ರಿಂದ ಸ್ಫೂರ್ತಿ 
ಪಡೆದವರು. ಮ್ಯಾರ್ಲಿಟ್‌ರವರ ಕಲೆಯು ಸಾಮಾನ್ಯವಾಗಿ ಜಗತ್ತನ್ನು ಅರ್ಥಮಾಡಿಕೊಳ್ಳುವಲ್ಲ ಭಾಷೆಯ ಇತಿಮಿತಿಗಳನ್ನು ಮತ್ತು ಅದರ ನಿರಂಕುಶತೆಯನ್ನು 
ಸೂಚಿಸುತ್ತದೆ. ಈ ರೀತಿ ವಿಜ್ಞಾನ ಶಿಕ್ಷಣದಲ್ಲ ಹಲವಾರು ರೂಪಕಗಳ ಬಳಕೆಯನ್ನು ಪರಿಶೋಧಿಸಲು ಚಿತ್ರಗಳ ಸಮೃದ್ಧ ಆಕರವನ್ನು ಒದಗಿಸುತ್ತದೆ. 


2. ಲೇಖನದ ಹಿನ್ನೆ ಲೆಯಲ್ಲರುವ ಚಿತ್ರದ ಕೃಪೆ: John Sheehan (@dogstar7tweets on twitter). ಪರಾನಗಿ: CC-BY-NC-ND (used with permission). 


References 


wo 


heat (Vol. 1). Basic Books. 


5. Ledford, H. (2015). How to solve the world's biggest problems. Nature, 525, 308-311. 


Recommended Articles to Learn More 


Wieman, C. (2007). Why not try a scientific approach to science education? Change: The Magazine of Higher Learning, 39(5), 9-15. 
Lancor, R. A. (2013). The many metaphors of energy: Using analogies as a formative assessment tool. Journal of College Science Teaching, 42(3), 38-45. 
Lancor, R. (2014). Using metaphor theory to examine conceptions of energy in biology, chemistry, and physics. Science & Education, 23(6), 1245-1267. 


Feynman, R. P., Leighton, R. B., & Sands, M. (2015). The Feynman lectures on physics, Vol. |: The new millennium edition: mainly mechanics, radiation, and 


1. Close, H. G., & Scherr, R. E. (2015). Enacting conceptual metaphor through blending: Learning activities embodying the substance metaphor for energy. 
International Journal of Science Education, 37(5-6), 839-866. 


2. Lakoff, G.,& Johnson, M. (2008). Metaphors we live by. University of Chicago press. 


ಐ ವಂಡರ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್ಹ್‌, ಆಗಸ್ಟ್‌ 2೦೦21 


. ಮಶೂದ್‌ ಅವರು ಮಿಚಿಗನ್‌ ಪ್ಟೇಟ್‌ ಯೂನಿವರ್ಸಿಟಯ ಭೌತಶಾಸ್ತ್ರ ಶಿಕ್ಷಣ ಸಂಶೋಧನಾ ಪ್ರಯೋಗಾಲಯದಲ್ಲ ರಿಸರ್ಚ್‌ 
ಮ ಆಗಿದ್ದಾರೆ. (ರ ಪಸ್ನುತ ಪದವಿ ಶಿಕ್ಷಣ ಮಟ್ಟದಲ್ಲಿ ನೈಸರ್ಗಿಕ ವಿಜ್ಞಾನಗಳಲ್ಲ ಅಂತರವಿದ್ಯಾವಿಭಾಗ ಚಿಂತನೆಯ 
ಮೌಲ್ಯಮಾಪನ ದ ಒಂದು ಚೌಕಟ್ಟನ್ನು ) ಅವೃದ್ಧಿಪಡಿಸುವ ಬಗ್ಗ ಸಂಶೋಧನೆ "ನಡೆಸುತ್ತಿದ್ದಾರೆ ಅವರನ್ನು mashoodk@ msu.edu. 
ನಲ್ಪ ಸಂಪರ್ಕಿಸಬಹುದು. 


ಡಾ. ರೋಹಿತ್‌ ಮೆಹ್ತಾ (ವೆಬ್‌: mehtarohit.com) ಅಯೋವಾ ಪ್ಲೇಟ್‌ ಯೂನಿವರ್ಸಿಟಿಯ ಸ್ಥೂಲ್‌ ಆಫ್‌ ಎಜುಕೇಶನ್‌ನಲ್ತ ಮೋಸ್ಟ್‌- 
ಡಾಕ್ಷರಲ್‌ ರಿಸರ್ಜ್‌ ಅಹೋಸಿಯೇಬಟ್‌ ಆಗಿದ್ದಾರೆ. ಅವರ ಸಂಶೋಧನೆಯು ಹೊಸ ಮಾಧ್ಯಮ ಯುಗದಲ್ಲಿ ವೈಜ್ಞಾನಿಕ ಸಾಕ್ಷರತೆ 
ಮತ್ತು ಅಂತರ್ಗತ ಸಾಕ್ಷರತಾ ಅಭ್ಯಾಸಗಳನ್ನು ಕುರಿತದ್ದಾಗಿದೆ. ಅವರನ್ನು rmehta@iastate.edu. ನಲ್ಪ ಸಂಪರ್ಕಿಸಬಹುದು. 


ಡಾ. ಪುಣ್ಯ ಮಿಶ್ರಾ (ವೆಬ್‌: punyamishra.com) ಅರಿಜೋನಾ ರಾಜ್ಯ ವಿಶ್ವವಿದ್ಯಾಲಯದ ವಿದ್ಯಾರ್ಥಿವೇತನ ಮತ್ತು ನಾವೀನ್ಯತೆಯ 
ಸಹಾಯಕ ಡೀನ್‌ ಮತ್ತು ಪ್ರಾಧ್ಯಾಪಕರಾಗಿದ್ದಾರೆ ಅವರನ್ನು puಗya.mishra@asu.edu. ನಲ್ಲ ಸಂಪರ್ಕಿಸಬಹುದು. 


ಅನುವಾದ: ಗಾಯತ್ರಿ ಮೂರ್ತಿ ಪರಿಶೀಲನೆ: ಸ್ಕಿತಾ ಭಟ್‌ 


ಐ ವಂಡರ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್ಸ್‌, ಆಗಸ್ಟ್‌ 2021] 59 


